ಕರ್ನಾಟಕ ವಿಧಾನ ಪರಿಷತ್ತು 


ಚೆಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 673 


ದಸ್ಕರ ಹೆಸರು ; ಶ್ರೀ ಅರವಿಂದ,ಕುಮಾರ ಅರಳಿ 
ಉತ್ತರಿಸುವ ಸಚಿವರು  : ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
ಉತ್ತರಿಸುವ ದಿನಾಂಕ : 25-09-2020 
3 ಪತೆ ಮ: ತ | 
ಸ ಸನ್ನಿ ತ 
ils - u 
ಬೀದರ್‌ ಜಿಲ್ಲೆಯಲ್ಲಿ ಪ್ರಸ್ತುತ ಬೀದರ ವಿಭಾಗದಲ್ಲಿ 596 ವಾಹನಗಳಿದ್ದು,. ಈ ಪೈಕ 


ಇನ್ನೂ ಹಳೆಯ ಬಸ್ಸುಗಳು 
ಚಾಲ್ತಿಯಲ್ಲಿದ್ದು, ಪದೇ 
ಪದೇ ಕೆಟ್ಟು 
ಹೋಗುತ್ತಿರುವುದರಿಂದ 
ಪ್ರಯಾಣಿಕರಿಗೆ 
ತೊಂದರೆಯಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ ' 


; ಸ್ಥಿತಿಗತಿಯನ್ನು ಪರಿಶೀಲಿಸಿ, ಕಾರ್ಯಾಚರಣೆಗೆ ಯೋಗ್ಯವಾದ : ವಾಹನಗಳ 


165 ವಾಹನಗಳು ಸಂಸ್ಥೆಯು ನಿಗಧಿಪಡಿಸಿದ 9.00 ಲಕ್ಷ ಕಿ.ಮೀ.ಗಿಂತ 
ಹೆಚ್ಚು ಕಿ.ಮೀ. ಕ್ರಮಿಸಿರುವ ವಾಹನಗಳಿರುತ್ತವೆ. ನಿಗಧಿತ 9.00 ಲಕ್ಷ 
ಕಿ.ಮೀ. ಕ್ರಮಿಸಿದ ನಂತರ ವಾಹನಗಳ “ಭೌತಿಕ ಮತ್ತು ತಾಂತ್ರಿಕ 


ಕಾರ್ಯಾಚರಣೆಯನ್ನು } ಮುಂಡುವರೆಸಲಾಗುತ್ತಿದ. ಅಂತಹ 
ವಾಹನಗಳನ್ನು ನಿಯಮಿತಬಾಗಿ ಪರಿಶೀಲಿಸಿ, ಅಗತ್ಯ ದುರಸ್ತಿ 
ಕಾರ್ಯಗಳನ್ನು ಕೈಗೊಂಡು ' ಸುಸ್ಥಿತಿಯಲ್ಲಿರುವಂತೆ ನೋಡಿಕೊಳ್ಳಲಾಗುತ್ತಿದೆ 
ಮತ್ತು' ಸದರಿ 'ನಾಡನಗಳನ್ನು ಪ್ರತಿ ವರ್ಷ ಸಾರಿಗೆ ಪ್ರಾಧೀಕಾರದ ಮುಂದೆ 
ಹಾಜರುಪಡಿಸಿ ರಹದಾರಿ ನವೀಕರಣಗೊಳಿಸಿ ಕಾರ್ಯಾಚರಣೆ 
ಮಾಡಲಾಗುತ್ತದೆ. ಕಾರ್ಯಾಚರಣೆಗೆ ಯೋಗ್ಯವಲ್ಲದ ವಾಹನಗಳನ್ನು 
ನಿಷ್ಟಿಯೆಗೊಳಿಸಲು ಕಾಲಕಾಲಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 

ಕಳೆದ ವರ್ಷ 2019-20ರಲ್ಲಿ ಏಪ್ರಿಲ್‌ನಿಂದ ಅಗಷ್ಟ್‌ವರೆಗೆ 
ಅವಘಡಗಳ ಪ್ರಮಾಣ ಪ್ರತಿ 10000 ಕಿ.ಮೀ.ಗೆ 0.09 ಇದ್ದು ಪ್ರಸಕ್ತ 
ವರ್ಷದ (2020-21) ಇದೇ ಅವಧಿಗೆ ಅವಘಡಗಳ ಪ್ರಮಾಣ ಪ್ರಶಿ 
10000 ಕಿ.ಮೀ.ಗೆ 0.01 ಇರುತ್ತದೆ. ಮೇಲಿನ ಕ್ರಮಗಳಿಂದ ಅವಘಡಗಳ 
ಪ್ರಮಾಣದಲ್ಲಿ -ಇಳಿಕೆಯಾಗಿರುತ್ತದೆ ಹಾಗೂ ಪದೇ ಪದೇ ವಾಹನಗಳು 
ಮಾರ್ಗಮಧ್ಯದಲ್ಲಿ ದುರಸ್ತಿಗೆ ಬರುವುದನ್ನು ತಡೆಗಟ್ಟಲಾಗುತ್ತಿದೆ. 


ಬಂದಿದ್ದ: ಲಿ ಈಶಾನ್ಯ 
ಕರ್ನಾಟಕ ಸಾರಿಗೆ ಸಂಸ್ಥೆ 


ಬೀದರ್‌ಗೆ . ಹೊಸ 


ಸ್‌ಗಳನ್ನು ಖರೀದಿಸುವ. 


ಯೋಜನೆ ಏನಾದರೂ 
ಸರ್ಕಾರದ ಮುಂದಿದೆಯೇ; 
ಇದ್ದಲ್ಲಿ, ಹೊಸ 
ಬಸ್ಸುಗಳನ್ನು ಯಾವಾಗ 
ಖರೀದಿ : 
ಮಾಡಲಾಗುವುದು? 


'ಒದಗಿಸಲು ಕ್ಷಮ ಕೈಗೊಳ್ಳಲಾಗುತ್ತದೆ. 


ಪ್ರಸ್ತುತ ಕೋವಿಡ್‌-19 ಹಿನ್ನೆಲೆಯಲ್ಲಿ ಸಂಸ್ಥೆಯಲ್ಲಿ ವಾಹನಗಳ | 
ಸಹಜ ಕಾರ್ಯಾಚರಣೆವಾಗುತ್ತಿರುವುದಿಲ್ಲ. ಸಂಸ್ಥೆಯು ಆರ್ಥಿಕ 
ಸಂಕಷ್ಟದಲ್ಲಿರುವುದರಿಂದ ಪ್ರಸಕ್ತ ಸಾಲಿನಲ್ಲಿ (2020-2) ಹೊಸ 
ಬಸ್ಸುಗಳ ಖರೀದಿ ಪ್ರಕ್ರಿಯೆಯನ್ನು ಕೈಬಿಡಲಾಗಿರುತ್ತದೆ. 


ಮುಂಬರುವ ದಿನಗಳಲ್ಲಿ ವಾಹನಗಳ ಖರೀದಿ ಪ್ರಕ್ರಿಯೆ! 


ಪ್ರಾರಂಭವಾದ ನಂತರ ಬೀದರ್‌ ವಿಭಾಗವನ್ನೊಳಗೊಂಡಂತೆ ಸಂಸ್ಥೆಯ 
ವ್ಯಾಪ್ತಿಯ ಎಲ್ಲಾ ವಿಭಾಗಗಳಿಗೆ ಅವಶ್ಯಕತೆಗನುಗುಣವಾಗಿ ವಾಹನಗಳನ್ನು 


ಸಂಖ್ಯೆ: ಟಿಡಿ 167 ಟಿಸಿಕ್ಕೂ 2020 


po 


\ (ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯ ಮಂತ್ರಿಗಳು ಹಾಗೂ 


ಸಾರಿಗೆ ಸಚಿವರು 


